ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ವಿದ್ಯಾರ್ಥಿಗಳ ಕೀಳರಿಮೆ ಕುರಿತು 
ಡಾ. ಜೈಮಾಲ ರಾಮಚಂದ್ರ (ನಾಮನಿರ್ದೇಶನ ಹೊಂದಿದವರು) 


61 (589) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮತ್ತು ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ- 


(ಅ) ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಕೀಳರಿಮೆ ಮತ್ತು ಹಿಂಜರಿಕೆಯಿಂದ 
ಬಳಲುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಆ) ಈ ಕೀಳರಿಮೆಗೆ ಸರ್ಕಾರಿ ಶಾಲೆಗಳ ಕಟ್ಟಿಡ/ಬೋಧನಾ ಸೌಕರ್ಯ ಮತ್ತು ಶಾಲಾ ಪರಿಸರ ಕಾರಣವೇ; 
ಅಥವಾ ಪಠ್ಯಕ್ರಮ/ಬೋಧನಾ ವಿಧಾನ ಕಾರಣವೆ 


(ಇ) ವಿದ್ಯಾರ್ಥಿಗಳ ಹಾಗೂ ಪೋಷಕರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳು ಕಾರಣವೇ ಎಂಬ ನಿಟ್ಟೆನಲ್ಲಿ 
ಅಧ್ಯಯನ ನಡೆಸಲಾಗಿದೆಯೇ ; ನಡೆಸಿದಲ್ಲಿ, ಕಂಡುಕೊಂಡ ಕಾರಣಗಳು ಮತ್ತು ಪರಿಹಾರಗಳೇನು? 


